ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ * 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


12038 

: ಶ್ರೀ ಹೆಚ್‌.ಎಂ. ರಮೇಶಗೌಡ 
: 24.03.2021 

: ಕಂದಾಯ ಸಚಿವರು 


ಪ್ರಶ್ರೆ 


ಉತ್ತರ 


ಸರ್ಕಾರಿ ಉದ್ದೇಶಗಳಿಗೆ 


ನೀಡಲು 


ಭೂಮಿ 
ಯಾವ 
ಅವಕಾಶ 
ಸಂಪೂರ್ಣ 


ಮಂಜೂರಾತಿ 
ಕಾಯ್ದೆಯಡಿಯಲ್ಲಿ 
ಕಲ್ಪಿಸಲಾಗಿದೆ; (ಕಾಯ್ದೆಯ 
ವಿವರ ನೀಡುವುದು) 


ಸರ್ಕಾರಿ ಜಮೀನುಗಳನ್ನು ಸರ್ಕಾರಿ ಉದ್ದೇಶಗಳಿಗಾಗಿ 
ಬಳಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಕಾಯ್ಕೆ, 
1964ರ ಕಲಂ 71 ರಡಿ ಕಾಯಿರಿಸಲು ಹಾಗೂ ಕರ್ನಾಟಕ 
ಭೂ ಮಂಜೂರಾತಿ ನಿಯಮಗಳು, 1969ರ ನಿಯಮಗಳಡಿ 
ಮಂಜೂರಾತಿ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. 


ಆ) 


ಕರ್ನಾಟಕ ಭೂ ಕಂದಾಯ 
ಅಧಿನಿಯಮದಡಿ ಕೆಲವು ತುರ್ತು 
ಸಂದರ್ಭಗಳಲ್ಲಿ ಸರ್ಕಾರಿ ಭೂಮಿಯನ್ನು 
ಮಂಜೂರಾತಿ ಮಾಡಲು 
ಜಿಲ್ಲಾಧಿಕಾರಿಯವರಿಗೆ ಅವಕಾಶ 
ಕೆಲ್ಪಿಸಲಾಗಿದೆಯೇ; (ಆದೇಶದ 


ಪ್ರತಿಯೊಂದಿಗೆ ವಿವರ ನೀಡುವುದು) 


ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆರ್‌ಡಿ 70 ಎಲ್‌ಜಿಪಿ 2008; 
ದಿನಾಂಕ: 08.08.2008 ರ ಸುತ್ತೋಲೆಯಲ್ಲಿ ಸಾರ್ವಜನಿಕ 
ಹಾಗೂ ಸರ್ಕಾರಿ ಉದ್ದೇಶಗಳಿಗಾಗಿ 4 ಹೆಕ್ಟೇರ್‌ (9-36 
ಎ/ಗುಂ) ವರೆಗೆ ಭೂಮಿಯನ್ನು ಮಂಜೂರಾತಿ ಮಾಡಲು 
ಜಿಲ್ಲಾಧಿಕಾರಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. 
(ಪತಿಯನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ). 


ಇ) 


ಸರ್ಕಾರಿ ಶಾಲೆಗಳು, ಸರ್ಕಾರಿ ವಸತಿ 
ಶಾಲೆಗಳು ಹಾಗೂ ಇತರೆ ಸರ್ಕಾರಿ 
ಉದ್ದೇಶಗಳಿಗೆ ಭೂಮಿ ಮಂಜೂರಾತಿ 
ಮಾಡಲು ಇರುವಂತಹ 
ಮಾನದಂಡಗಳೇನು? (ವಿವರ ನೀಡುವುದು) 


ಸರ್ಕಾರಿ ಶಾಲೆಗಳು, ಸರ್ಕಾರಿ ವಸತಿ ಶಾಲೆಗಳು ಹಾಗೂ 
ಇತರೆ ಸರ್ಕಾರಿ ಉದ್ದೇಶಗಳಿಗೆ ಸಂಬಂಧಪಟ್ಟ 
ಇಲಾಖೆಗಳಿಂದ ಮನವಿಗಳು ಸ್ಮೀಕೃತವಾದಲ್ಲಿ ಇಲಾಖೆಗೆ 
ಅಗತ್ಯವಿರುವ ವಿಸೀರ್ಣವನ್ನು ಖಚಿತಪಡಿಸಿಕೊಂಡು 
ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964 ರ ಕಲಂ 71 
ರಡಿ ಕಾಯ್ದಿರಿಸಲು ಹಾಗೂ ಕರ್ನಾಟಕ ಭೂ 
ಮಂಜೂರಾತಿ ನಿಯಮಗಳು, 1969ರ ನಿಯಮಗಳಡಿ 
ಮಂಜೂರಾತಿ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. 


ಸಂಖ್ಯೆ: ಆರ್‌ಡಿ 89 ಎಲ್‌ಜಿಕ್ಯೂ 2021 


£ 
ಪ PN PY 
ಎ 
ರ್‌ .ಅಶೋಕ) 
ಕಂದಾಯ ಸಚಿವರು. 


